ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ:05 ನೇ ಫೆಬ್ರವರಿ, 2021 


ಪಂಚಾಯತ್‌ ಅಬಿವೃದ್ಧಿ ಅಧಿಕಾರಿಗಳ ನೇಮಕಾತಿ ಹಾಗೂ ಸೇವೆಯ ಕುರಿತು 
ಶ್ರೀ ಸುನೀಲ್‌ ಗೌಡ ಬಸನಗೌಡ ಪಾಟೀಲ್‌(ಸ್ಮ4ಳೀಯ ಸಂಸ್ಥೆಗಳ ಕ್ಲೇತು - 


498 (589) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ - 


(ಅ) ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿಗಳ ಪರಿಷ್ಕೃತ ಜೇಷ್ಠತಾ ಪಟ್ಟೆಯನ್ನು ಸರ್ಕಾರ ತಯಾರು ಮಾಡಿದೆಯೇ; 
(ಪಟ್ಟೆಯನ್ನು ನೀಡುವುದು) 


(ಆ) ಪಿ.ಡಿ.ಓ.ಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ, ತಾತ್ಕಾಲಿಕ ಆಯ್ಕೆ ಪಟ್ಟಿ ಹಾಗೂ ಅಂತಿಮ ಆಯ್ಕೆ ಪಟ್ಟೆಯನ್ನು 
ಪ್ರಕಟಿಸದಿರಲು ಕರ್ನಾಟಿಕ ಆಡಳಿತ ನ್ಯಾಯ ಮಂಡಳಿ ಹಾಗೂ ಹೈಕೋರ್ಟ್‌ ತಡೆಯಾಜ್ಞಿ ನೀಡಿದೆಯೆಳ; (ಆದೇಶದ 
ಪ್ರತಿಗಳನ್ನು ನೀಡುವುದು) 


(ಇ) ಪಿ.ಡಿ.ಓ.ಗಳ (ನೇರ ನೇಮಕಾತಿ) ಅಂತಿಮ ಆಯ್ಕೆ ಪಟ್ಟೆಯನ್ನು ಒಂದೇ ದಿನಾಂಕದಂದು ಪ್ರಕಟೆಸುವ ಬಗ್ಗೆ 
ಸರ್ಕಾರ ತೀರ್ಮಾನಿಸಿದ ಬಗ್ಗೆ ದಾಖಲೆ ನೀಡುವುದು; 


(ಈ) ರದ್ದಾದ ಹಿಂದಿನ ವಿಸರಣಾಧಿಕಾರಿಗಳ ಸೇವಾ ಅವಧಿಯನ್ನು ಪರಿಗಣಿಸಿ ಪಿ.ಡಿ.ಓ. ಗಳ ಜೀಷ್ಠತಾ ಪಟ್ಟೆಯಲ್ಲಿ 
ಮೇಲಿನ ಸ್ಮಾನ ನೀಡಲು ಅವಕಾಶ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆಯೇ; (ನೇಮಕಾತಿ ನಿಯಮ, ಸರ್ಕಾರ ಆದೇಶ 
ಅಥವಾ ಕಾಯ್ದೆ ಹಾಗೂ ನ್ಯಾಯಾಲಯದ ಆದೇಶಗಳು ಇದ್ದಲ್ಲಿ, ಒದಗಿಸುವುದು) 


(ಉ) ಪಿ.ಡಿ.ಓ. ಸಹಾಯಕ ನಿರ್ದೇಶಕರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳ ಜೀಷ್ಠತಾ ಪಟ್ಟೆ ಮತ್ತು 
ಪದೋನ್ನತಿಗೆ ಸಂಬಂಧಹಟ್ಟಿಂತೆ, ಯಾವುದಾದರೂ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ದಾಖಲಾಗಿದೆಯೇ? 
(ಪ್ರಕರಣಗಳ ಸಂಖ್ಯೆ ಮತ್ತು ದಾಖಲೆಗಳ ಸಹಿತ ಮಾಹಿತಿ ನೀಡುವುದು) 


